


ಸಂಚಿಕೆ : ಒಂದು 
ವರ್ಷ : ನಾಲ್ಕು 





ನೀನಾಸಮ್‌ ರಂಗಶಿಕ್ಷಣ ಕೇಂದ್ರ 
ಕಳೆದ ಅನಧಿಯ ಚಟುವಟಿಕೆಗಳು 


ಇಂಗ್ಲೆಂಡಿನ ನಿರ್ದೇಶಕ ಜಾನ್‌ ಮಾರ್ಟಿನ್‌ 89ರ ನವೆಂಬರ್‌ 23,24,25 
೦ದು ಕೇಂದ್ರದ ವಿದ್ಯಾರ್ಥಿಗಳಿಗಾಗಿ ಅಭಿನಯ ತರಬೇತಿ ತರಗತಿಗಳನ್ನು ನಡೆಸಿ 
ಕೊಟ್ಟರು. ಶ್ರೀ ಮಾರ್ಟಿನ್‌ ಈಗಾಗಲೇ ಭಾರತದಲ್ಲಿ, ವಿಶೇಷವಾಗಿ ದೆಹಲಿ 
ರಾಷ್ಟ್ರೀಯ ನಾಟಕ ಶಾಲೆ ಹಾಗೂ ಭೂಪಾಲಿನ ರಂಗಮಂಡಲಗಳಲ್ಲಿ ಸಷ 
ಶಿಬಿರಗಳನ್ನು ಹಾಗೂ ನಾಟಕಗಳನ್ನು ನಿರ್ದೇಶಿಸಿ ಕೊಟ್ಟಿದಾರೆ. ಡಿಸೆಂಬರ್‌ 16, 
17 ರಂದು ಬೆಂಗಳೂರಿನಲ್ಲಿ ಏರ್ಪಡಿಸಲಾಗಿದ್ರ ಪೀಟರ್‌ ಬ್ರೂಕ್‌ನೆ': ಮಹಾಭಾರತ 
ಲನಚಿತ್ರ ಪ್ರದರ್ಶನ ಮತ್ತು ರಂಗದಿನ ಕಾರ್ಯಕ್ರಮದಲ್ಲಿ ಕೇಂದ್ರದ ವಿದ್ಯಾರ್ಥಿ 
ಗಳು, ಅಧ್ಯಾಪಕರು ವಿಶೇಷ ಆಹ್ವಾನಿತರಾಗಿ ಪಾಲ್ಗೊ ಡರು. 

ಈ ವರ್ಷದ ಎರಡನೇ ಮುಖ್ಯ ನಾಟಕ "ವಾಲಿವಧಾಂಕಂ' ಡಿಸೆಂಬರ್‌ 30, 
31ರಂದು ಪ್ರದರ್ಶನಗೊಂಡಿತು. ಭಾಸನ ಅಭಿಷೇಕ ನಾಟಕದ ಮೊದಲ ಅಂಕವಾದ 
ಇದನ್ನು ನಿರ್ದೇಶಿಸಿದವರು ತ್ರೀ ವೆಂಕಟರಮಣ ಐತಾಳ. ಈ ಪ ಯೋಗದಲ್ಲಿ 
ಸ್ಕೃತ ಸಂಭಾಷಣೆ, ನಾಟ್ಯಶಾಸ್ತ್ರೋಕ್ತ ರಂಗತಂತ್ರ ಮತ್ತು ಶೆ ಓಲೀಕೃತ ಅಭಿನಯ 
ಜ್ನ ಬಳಸಿದ್ದು ವಿಶೇಷವಾಗಿತ್ತು. 
ಜನವರಿ. ತಿಂಗಳಲ್ಲಿ ಅರ್ಧವಾರ್ಷಿಕ ರಜೆಯ ನಂತರ ಏದ್ಯಾರ್ಥಿಗಳು ಈಗ 
ಹ ಅಭ್ಯಾಸಕ್ರಮದ ಕಿರುಪ್ಪಯೋಗಗಳ ತಯಾರಿಯಲ್ಲಿ ತೊಡಗಿಕೊಂಡಿದ್ದಾರೆ. 
ದೇ ತಿಂಗಳ ಕೊನೆಯಲ್ಲಿ ಪೂರ್ವ ಜರ್ಮನಿಯ ಖ್ಯಾತ ನಿರ್ದೇಶಕ ಶ್ರೀ ಫ್ರಿಟ್ಸ್‌ 

ಏಟ್ಸ್‌ ವಿದ್ಯಾರ್ಥಿಗಳಿಗಾಗಿ ಷೇಕ್ಸ್‌ಪಿಯರನ " ಬು ಸಮರ್‌ ನೈಟ್ಸ್‌ ಡ್ರೀಮ್‌' 
ರ್ದೇಶಿಸಲು ಬರುವವರಿದ್ದಾರೆ. 
















ಅಂತರ್‌ ಸಾಂಸ್ಕೃತಿಕತೆಯ ಅಣಕ 
ಸೀಟಿ೦್‌ ಬ್ರೂಕ್‌ನ *"ಮುಹಾಭಾರತ? 


( ಇತ್ತೀಚಿನ ದಿನಗಳಲ್ಲಿ ಪೀಟರ್‌ ಬ್ರೂಕ್‌ನೆ “ಮಹಾಭಾರತ' ನಾಟಕ್ಷ 
ಪ್ರಯೋಗ ಮತ್ತು ಭಾರತದ ಹಲವೆಡೆ ನಡೆದ ಈ ನಾಟಕದ ಚಲನಚಿತ್ರ ರೂಪದ 
ಪ್ರದರ್ಶನ ಹಾಗೂ ಅದರೊಟ್ಟಿಗಿನ ರಂಗದಿನ ಕಾರ್ಯಕ್ರಮ, ಬ್ರೂಕ್‌ ಮತ್ತು 
ಯ ನಡೆದ ವಿಚಾರ ವಿನಿಮಯ ಕಾರ್ಯಕ್ರಮ - ಇವೆಲ್ಲ ತೀವ್ರ 
ಸ್ವರೂಪದ ಚರ್ಚೆ ವಿವಾದಗಳನ್ನು ಹುಟ್ಟು ಹಾಕಿವೆ. ಇದರ ಬಗ್ಗೆ "ದಿ ಹಿಂದು' 
ಪತ್ರಿಕೆಯಲ್ಲಿ ಪ್ರಕಟವಾದ ತ್ರೀ ಸದಾನಂದ ಮೆನನ್‌ ಅವರ ಲೇಖನ 61/೧0 
8 080 ೧8036 10 1೧1910011018119೧7 ದ ಅನುವಾದವನ್ನು ಇಲ್ಲಿ 
ನೀಡುತ್ತಿದ್ದೇವೆ.) 

ಪ್ರಾಯೋಜಕರ ಪ್ರಶಂಸೆ ಹೇಳುತ್ತದೆ. - ಪ್ಯಾರಿಸ್‌ನಲ್ಲಿ, 1975ರಲ್ಲಿ 
ಪ್ರೊಫೆಸರ್‌ ಫಿಲಿಫ್‌ ಲೆವೆಸ್ಟೈನ್‌ರಿಂದ ಮಹಾಭಾರದ ಕಥೆಗಳನಕ್ನಿ ಕೇಳಿದ ನಂತರೆ 
ನಿರ್ದೇಶಕ ಪೀಟರ್‌ ಬ್ರೂಕ್‌ ಮತ್ತು ಲೇಖಕ ಜಾನ್‌ ಕ್ಲಾಡ್‌ಕ್ಕಾರಿಯೆ, ಭಾರತದ 
ಈ ಪುರಾಣ “ಇತಿಹಾಸ'ವನ್ನು ಒಂಬತ್ತು ಗಂಟೆ ಅವಧಿಯ ನಾಟಕವನ್ನಾಗಿ ಮಾಡ? 
ವಲ್ಲಿ ಒಂಬತ್ತು ವರ್ಷ ದುಡಿದರು, 1985ರಲ್ಲಿ ಅವಿನ್ಶಾನ್‌ನಲ್ಲಿ ಪ್ರಥಮ ಪ್ರದರ್ಶನ 
ನೀಡುವ ಮುನ್ನೆ ಒಂಬತ್ತು ತಿಂಗಳು ತಯಾರಿ ನಡೆಸಿದರು - ಎಂದು, ಆದರೆ ಗರ್ಭಾ 
ವಸ್ಕೆಯ ಜೀವಧಾರಣೆಯ ರೂಪಕಗಳನ್ನು ಬಳಸುವ ಈ ಸ್ವಪ್ರಾಮುಖ್ಯದ ಯಾವ 
ಮಾತುಗಳೂ. ಭರವಸೆಯ -ಬೆಟ್ಟಗಳನ್ನೆಬ್ಬಿಸಿದಷ್ಟೇ ವೇಗವಾಗಿ ಕುಸಿದು ಹೋದ ಈ 
" ಮಹಾಭಾರತ'ದ ಭಾರತಯಾತ್ರೆಯ ವೈಫಲ್ಯಗಳನ್ನು ಮುಚ್ಚಿಡಲಾರವು. 

ಐದೂವರೆ ಗಂಟೆಯ ಈ ಚಿತ್ರದ ಪ್ರಥಮ ಪ್ರೆದರ್ಶನೆ ನಡೆದದ್ದು ಇಟಲಿಯ 
ವೆನಿಸ್‌ನಲ್ಲಿ, ಈ ವರ್ಷದ ಆರಭಂದಲ್ಲಿ, ಈಗ ಭಾರತದ ಆಯ್ದ ಮುಖ್ಯನೆಗರೆಗಳಲ್ಲಿ 
ಆಯ್ದ ಪ್ರೇಕ್ಷಕರೆದುರು ಇದು ಪ್ರದರ್ಶನಗೊಂಡಿದೆ: ಫೆಸ್ಟಿವಲ್‌ ಆಫ್‌ ಫ್ರಾನ್ಸ್‌ 
ಇನ್‌ ಇಂಡಿಯಾ ಕಾರ್ಯಕ್ರಮದ ಆಶ್ರಯದಲ್ಲಿ, ಆದರೆ ತನ್ನೆ ರಾಷ್ಟ್ರೀಯ ಜಾಲ 
ದಲ್ಲಿ ಪ್ರದರ್ಶಿಸುವಂತೆ ದೂರದರ್ಶನಕ್ಕೆ ಕೊಳ್ಳುವ ಒತ್ತಡ ಹೇರುವ ಸುಪ್ತ ತಂತ್ರ 
ದೊಂದಿಗೆ ಪ್ರದರ್ಶನಗೊಂಡ ಈ ಇಡೀ ಚಿತ್ರ ಮಹಾಭಾರತ ಪುರಾಣಕೃತಿಯ 
ಮಟ್ಟಿಗೆ ಹಾಗೆಯೇ ಚಲನಚಿತ್ರ ಭಾಷೆಯ ಮಟ್ಟಿಗೆ ಒಂದು ಅಣಕುರೊಪ ಮಾತ್ರ, 
ಈ ಚಿತ್ರ ಬಳಸುವುದು ಲಘು ಉದ್ರೀಪನದ ದೃಶ್ಯಗಳನ್ನು, ಸೋತುಸತ್ತ ತಂತ್ರೈ 
ಗಳನ್ನು, ಜಡಗೊಂಡ "ಏಲಿಯನೇಷನ್‌' ಸಾಧನೆಗಳನ್ನು ಹಾಗೂ ಮಹಾಭಾರತ: 
ವನ್ನು ಅಕಾರಣದ ಅಪಹಾಸ್ಯದ ನೆಗೆಯುಕ್ಕಿಸುವೆಂತಹ ಬಿಡಿ ಘಟನೆಗಳ ಸರ: 
ಮಾಲೆಯ ಮಟ್ಟಕ್ಕೆ ಇಳಿಸುವಂತಹ ಚಿತ್ರೆ-ರಂಗ-ಲೇಖನವನ್ನು ಮಾತ್ರೆ. ದ್ರೌಪದಿ 
ವಸ್ತ್ರಾಪೆಹರಣ ಹಾಗೂ ಅರ್ಜುನ ಶಿವನಿಂದ ಪಾಶುಪತಾಸ್ತ್ರವನ್ನು ಪಡೆದುಕೊಳ್ಳ್ಳ 
ವಂತಹ ದೃಶ್ಯಗಳೂ ಹಗುರೆ ನಗೆಯ ದೃಶ್ಯಗಳಾಗಿ ಪ್ರಕಟಗೊಂಡಿರುವುದು ಈ | 
ರೀತಿಯ ಛಿದ್ರೀಕೃತೆ ಲೇಖನದ ಕಾರಣದಿಂದಲೇ. ವಿವರಗಳ ಬಗ್ಗೆ ಅಗೌರವ, 


ಸ್ವಪ್ರಾಮುಖ್ಯತೆಯ ಠೇಂಕಾರ, ಕಲಬೆರಕೆಯ ವ್ಯಕ್ತಿಚಿತ್ರೆಣ-ಇಂತೆಹ ಆ 





ಮೇಲೆಯೇ ನಿರ್ಮಿತವಾದ ಈ ಕೃತಿ ಪದೇಪದೇ ಇದೇ ಜಾತಿಯ ಹಾಲಿವುಡ್‌ 
ಮಸಾಲೆ ವಿಶ್ರಣಗಳಾದ ಜಿನ್‌ಹರ್‌, ಮೆಕೆನ್ನಾಸ್‌ ಗೋಲ್ಡ್‌, ಎಲ್‌ ಸಿಡ್‌, 
ರೇಡರ್ಸ್‌ ಆಫ್‌ ದ ಲಾಸ್ಟ್‌ ಅರ್ಕ್‌ ಚಿತ್ಛ್ರಗಳನ್ನು ನೆನಪಿಗೆ ತರುತ್ತದೆ. 

ಬ್ರೂಕ್‌ನ ಈ ಕೃತಿಯ ವೂಲಮಾದರಿ ಹೊಮ್ಮುವುದು ಅರಿಸ್ಟಾಟಲ್‌ನ 
ಮೀಮಾಂಸೆಯಿಂದ. ಹಾಗಾಗಿ ಇಲ್ಲಿಯ ಮಹಾಭಾರತದ ಪಾತ್ರೆಗಳು ಗ್ರೀಕ್‌ 
ನಾಯಕರ ಪಡಿನೆರಳುಗಳಾಗುತ್ತಾರೆ; ಅವರೆ ದುರಂತೆ ದೋಷಗಳಿಂದ ಬಾಧಿತ 
ರಾಗುತ್ತಾರೆ; ನೋಡುತ್ತಿದ್ರ ಹಾಗೆಯೇ ಷೇಕ್‌ಸ್ಪಿಯರ್‌ನ ಪಾತ್ರಗಳಾಗಿ ಬದಲಿಸಿ 
ಬಿಡುತ್ತಾರೆ. ಪುರಾಣ ಕೃತಿಯ ನಿರೂಪಣೆಯ ಮೂಲಭೂತ ಅಂಶಗಳಾದ 
ಬಹುಮುಖೀ ಸುವಾದ, ಕಥನಗಳನ್ನು, ಹೆಣೆಗಟ್ಟಿ ಹಬ್ಬುವ ತಂತ್ರವನ್ನು ಇಲ್ಲಿ 
ಪೂರ್ತಿಯಾಗಿ ತಿರಸ್ಕರಿಸಿ ಇಡೀ ಮಹಾಭಾರತವನ್ನು ಅದರ ಮೂಲಸತ್ವಕ್ಕೇ 
ತದಿ ್ವರುದ್ಧ ವಾದ ಸರಳರೇಖಾತ್ಮಕ ಕಥನದ ಕಿರು ಚೌಕಟ್ಟಿನೊಳಗೆ ತುರುಕಲಾಗಿದೆ. 
ಈ ಸಂಪ್ರದಾಯ ವೈಶಿಷ್ಟ್ಯವನ್ನು ಕ್ರಿಯೆಯಲ್ಲಿ ಸಂಪೂರ್ಣವಾಗಿ ಕೈ ಬಿಟ್ಟಿರುವ 
ಬ್ರೂಕ್‌ ಮತ್ತು ಕ್ಯಾರಿಯೆ ಬೇರೆಡೆ ಮಾತ್ರ ಅದರೆ ಬಗ್ಗೆ ಗೌರವದ ಮಾತುಗಳ 
ಮಳೆಗರೆಯುತ್ತಾರೆ. 

ಇಂಥ ಉದಾಹರಣೆಯನ್ನು ಒಂದು ಬಹುಮುಖ್ಯ ಅಂಶದಲ್ಲೇ ಕಾಣ 
ಬಹುದು. ಈ ಚಿತ್ರದಲ್ಲಿ ಬರುವ ಬಾಲಕ, ಕಥೆ-ಉಪಕಥೆಗಳ, ಸಾದೃಶ್ಯ-ವೈದೃಶ್ಯ 
ಗಳ ಸಮೃದ್ಧ ಶ್ರೀಮಂತೆಯತ್ತೆ ಕಥನವನ್ನು ಕೊಂಕಿಸಿ ಹರಿಸುವ ನಮ್ಮ “ವಿದೂಷಕ' 
ನಂತಾಗಲೀ, ಅಪರಿಮಿತೆ ಕುತೂಹಲದ ಮೂರ್ತಿಯಾಗಿಯಾಗಲೀ ಬರುವುದಿಲ್ಲ. 
ಅತ ನಿರ್ದೇಶಕ-ಪ್ರೇಕ್ಷಕನ ಪ್ರತಿರೊಪವಾಗಿ ಬಳಸಲ್ಪಡುತ್ತಾನೆ. ತನ್ನೆ ಬಾಯಲ್ಲಿ 
ನಿರ್ದೇಶಕ-ಲೇಖಕ ಇಟ್ಟುಕೊಟ್ಟ ತಾರ್ಕಿಕವಾದ, ಆದರೆ ಅಷೆ ಬೀ ಆಪ್ರಬಂದ್ಧತೆಯ 
ಸೀಮಿತ ಪ್ರಶ್ನೆಗಳನ್ನು ಕೇಳುತ್ತಾ, ಉತ್ತರೆ ನೀಡುವ ವ್ಯಾಸನ ಪಾತ್ರೆ ಇಡೀ 
ಪುರಾಣವನ್ನು ಕೆಲವೇ ತರ್ಕಸಂಬಂಧಿತ ಘಟನೆಗಳ ಗುಂಪಾಗಿ ಮಾಡುವಂತೆ ಪತಿ 
ಬಂಧಿಸಿಬಿಡುತ್ತಾನೆ. ಪುರಾಣಸಮೃದ್ಧಿ ಯನ್ನು ನಿರ್ಧಿಷ್ಟ ಕಾಲಾವಧಿಯ ಸ್ರ 
ಗಳಾಗಿ ಮಾರ್ಪಡಿಸಿ ಅವುಗಳನ್ನು ಗ್ರಾಹಕ ಸರಕುಗಳಂತೆ ಪಶ್ಚಿಮದ ಬೋರು 
ಹೊಡೆದ ಟೆಲಿವಿಷನ್‌ ಪ್ರೇ ಕ್ಷಕರಿಗೆ ಮಾರುವ ಮಾರ್ಗ ಹಿಡಿಯುತ್ತಾನೆ, 

ತಾವು ಮಹಾಭಾರತದಂತಹ ದೀರ್ಫ್ಥ ಕೃತಿಯನ್ನು ಸಂಕಲಿನೆ ಕೊಂಡಿದ ರ 
ಬಗ್ಗೆ ಕ್ಯಾರಿಯೆ ಹೇಳಿದ ಒಂದು ಮಾತೇ ಒಂದು ದೊಡ ವಿವಾದಕ್ಕೆ ಎಡೆಮಾಡಿ 


ಕೊಡುವಂಥದ್ದು . ಆತನೆ ಪ್ರಕಾರ, ಆತ ಮತ್ತು ಬ್ರೂಕ್‌ ಮಹಾಭಾರತವನ್ನು 
ಮೊದಲು "ಆಳಾವಾಗಿ', ನಂತರ ಎರಡನೆಯ ಸಲ "ಕಿರಿದಾಗಿ' ಓದಿಕೊಂಡು 
ನಂತರ, ಇಡೀ ಕಥೆಗೆ ಒಂದು ಅಖಂಡ, ಏಕರೇಖಾತ್ಮಕೆ ಹರಿವನ್ನು ಕೊಡುವ 
ಹಾಗಿ; "ಅಮುಖ್ಯವಾದ ಉಪಕತೆಗಳನ್ನು` ( ಉದಾ: ನೆಳದಮಯಂತಿಯರ 
ಪ್ರೆಸಂಗ) "ಪುನರಾವರ್ತನೆಗಳನ್ನು' ಪೂರಾ ಬಿಟ್ಟುಕೊಡಲು ನಿರ್ಧರಿಸಿದರಂತೆ 
"ಪುನರಾವರ್ತನೆ ಒಳೆ ಯ ರಂಗ ಪ್ರಯೋಗಕ್ಕೆ ತಕ್ಕದ್ದಲ್ಲ” ಎಂಬ ಕಾರಣಕೆ ಎರಡು 
ವನವಾಸಗಳ ಹಾಗೂ ಮೂರು ಪಂದ್ಯಗಳ ಪ್ರೆಸಂಗಗಳನು ಒಂದೇ ಘಟನೆಯೊಗಿ 
ಭಟ್ಟಿ ಇಳಿಸಿದರಂತೆ. ಪುನರಾವರ್ತಿಕೆಯನ್ನೇ ಒಂದು ರಂಗಶೈಲಿಯೂಗಿ, ಅಸಿ 


ತೀವ್ರತೆ ಹುಟ್ಟಿಸುವ ತಂತ್ರವಾಗಿ ಬಳಸುವ ಕೋಡಿಯಾಟ ಕಮ್‌, ಯಕ್ಷಗಾ 
ಕಥಕ್ಕಳಿ ಪ್ರಕಾರಗಳ ಗಣ್ಯರು ಈ ಇಂತಹ ವಾದವನ್ನು ಹೇಗೆ ಸ್ವೀಕರಿಸುತ್ತಾ 
ಎಂಬುದು ಕುತೂಹಲದ ವಿಷಯವಾಗಬಲ್ಲದು. 

ಈ ಚಿತ್ರಕ್ಕೆ ಯೋಜಿಸಿರುವ ಕೆಮರಾ ಚೌಕಟ್ಟು ಇತ್ತೀಚಿನ ವರ್ಷಗಳ 
ಅತ್ಯಂತ ಗೋಜಲು ಗೋಜಲಾದದ್ರು, ಸ್ವಪ್ರಾಮುಖ್ಯದ್ದು. ದೇಶದ ಉದ್ರಗಲಃ 
ವಿವಿಧ ರಾಜ್ಯಗಳ ಕರಕುಶಲ ವಸ್ತು ವಸ್ತ್ರ ಭಂಡಾರಗಳಿಂದ ಮೈಲುಗಟ್ಟಲೆ ಸೆಳೆಃ 
ಕೊಂಡು ಬಂದಿರುವ ಬಟ್ಟೆ ಒರಾಶಿಗಳ ಇಲ್ಲಿಯ ಪ್ರದರ್ಶನವನ್ನು ನೋಡಿದ 
ಯುದ್ಧದಲ್ಲಿ ಗೆದ್ದ ವ್ಯವಸ್ಥೆಯೊಂದು ತಾನು ಲೂಟಿ ಮಾಡಿದ ಸರಕುಗಳ ಪ ಶ್ರೈದರ್ಶ 
ಮಾಡುತ್ತಿರುವಂತೆ ಅನಿಸುತ್ತದೆ. ಈ ಎಲ್ಲದಕ್ಕೆ ಜಪಾನ್‌, ಇಂಡೋನೇಸಿಯು 
ಟಿಬೆಟ್‌ಗಳಿಂದ ತಂದು ರಾಶಿ ಹಾಕಿರುವ ದುಬಾರಿ ಸಿದ್ಧ ಉಡುಪುಗಳನ್ನು ಸೇರಿ 
ನೋಡಿದರೆ ವಿಲಕ್ಷಣ ಕಲಬೆರಕೆಯ, ಸಾಂಸ್ಕೃತಿಕ: ಅಂಶಗಳನ್ನು ಪ್ರದರ್ಶನವಸ: 
ಗಳನ್ನಾಗಿಸಿರುವ, ಅದರ ಮೂಲಕ -: "ಅದ್ಭಾತಪೂರ್ವ'ದ ಬಗ್ಗೆ ಪೊಳ್ಳು ಬೆರಃ 
ಹುಟ್ಟಿ ಸುವ ಮನೋಭಾವ ಕಂಡುಬರುತ್ತದೆ. 

ಆದರೆ ಇದಾವುದೂ ಬ್ರೂಕ್‌ನನ್ನು ವಿಚಲಿತಗೊಳಿಸುವುದಿಲ್ಲ ಆತ ವಿಚಲ 
ನಾಗುವುದು ಇಲ್ಲಿಯ ಪ್ರೇಕ್ಷಕರು ತಾನು ಅವರನ್ನು “ಉಚ್ಚಸ್ತರ 'ವೊಂದಕ್ಕೆ ಕ್ಷ 
ದೊಯ್ಯಲು ಪ್ರಯತ್ನಿಸುತ್ತಿರುವುದನ್ನು ಪೂರ್ತಿ ಕಡೆಗಾಣಿಸಿ, ಈ ಇಂತಹ ತೀರ 
ಸಾಮಾನ್ಯ ವಿಷಯಗಳ ಕಡೆಯಷ್ಟೆ ಗಮನೆಹರಿಸುತ್ತಾರಲ್ಲ ಎಂದು. ನಾನು ತೋ! 
ಬಯಸಿದ್ದು ದುರ್ಯೋಧನನ ಮುಖವನ್ನು; ಆದರೆ ಪ್ರೇಕ್ಷಕರಿಗೆ ಅವನ ಮುಖ: 
ಹಿಂದಿನ ಗುಜರಾತಿ ದೀಪವೇ ಕಾಣುತ್ತಿದ್ದರೆ ಅಲ್ಲೇನೊ ತಬ್ಬಿರಬೇಕು' ಎಂಡ 
ಬ್ರೂಕ್‌ ಹೇಳುತ್ತಾನೆ, ':- ಜರ್‌ ಒಕ ೫! 

ಈ ಪ್ರಯೋಗದಲ್ಲಿ ಬ್ರೂಕ್‌ : ತನ್ನ ಇಂಟರ್‌ನ್ಯಾಷನಲ್‌ ಸೆಂಟರ್‌ ಆಫ 
ಥಿಯೇಟರ' ರಿಸರ್ಚ್‌ನ .ವಿವಿಧ ಕುಲಗಳ, ವರ್ಣಗಳ, ದೇಹಕಟ್ಟುಗಳ ನಟ ನ: 
ಯರನ್ನು ಬಳಸಿಕೊಂಡಿದ್ದಾನೆ. ವಊವತ್ತಾರು ದೇಶಗಳಿಂದ ಆರಿಸಿದ ಈ ಬಹುಕು: 
ನೆಟವರ್ಗವನ್ನೂ ಇಷಪ್ಪೇ ಪ್ರಾಸಂಗಿಕ ಎನ್ನೋಣವೇ ? ಹೆಸರಾಂತ ರಂಗವಿಮರ್ಶ: 
ಪ್ರೊ. ರುಸ್ತಂ ಭರೂಚಾ ಈ ಪ್ರಯತ್ನವನ್ನು "ರಂಗಭೂಮಿಯಲ್ಲಿ ಯುನೈಟೆದ 
ನೇಷನ್ಸ್‌ ತರುವ ಪ್ರೆಯತ್ನ' ಎಂದು ಹೇಳಿದ್ರಾರೆ.. . ಇದರ. ಪರಿಣಾಮಗ 
ಬಹಳಷ್ಟು ಫಸಲ ಹಾಸ್ಯಾಸ್ಪದವಾದದ್ದನ್ನು ತೋರಿಸಿಕೊಟ್ಟಿದ್ದಾರೆ: ಆದರೆ: ನಾನ 
ಇಲ್ಲಿ ಈ ಪ್ರಯತ್ನದ, ಹಾಸ್ಯಾಸ್ಪದ ಸ್ವರೂಪವನ್ನು ಸದ್ಯಕ್ಕೆ ಬದಿಗಿಟ್ಟು ಅದ 
ರಾಜಕೀಯ ಮುಖವನ್ನು ಮಾತ್ರ ಶೋಧಿಸಬಯಸುತ್ತೇನೆ.. 

ಉದಾಹರಣೆಗೆ, ಭೀಮನೆ ಪಾತ್ರಕ್ಕೆ ಆಫ್ರಿಕಾದ ಕಪ್ಪು ನೆಟ ಡಿಯೂಮೆಯನ 
ಆರಿಸಿರಂವುದನ್ನು ನೋಡಿ. ಚಿಕ್ಕಂದಿನಲ್ಲಿ ನಮಗೆ ಭೀಮನ ಕಲ್ಪನೆ ಮೂಡುತ್ತಿದ್ದುದ 
ಪ್ರಕೃತಿಯ ಮೂಲಧಾತು ಶಕ್ತಿಯೆಂಬಂತೆ, ಅಜೇಯನೆಂತೆ, ಅಸಾಮಾನ್ಯ ಚೇತ! 
ವೆಂಬಂತೆ... ಆತ ಎಂದೂ ಬೊಜ್ಜುದೇಹದ, ಅತಿ ಕಬಳಿಸುವ ವಿಚಿತ್ರ ವ್ಯ: 
ಯಾಗಿರಲಿಲ್ಲ. ಅವನನ್ನು ಹಾಗೆ ತೋರಿಸಿ “ಚೀಪ್‌' ಮಾಡಿದ್ದು ನಮ್ಮ ಜನಪ್ರಿಯ 
ಕಾಮಿಕ್ಸ್‌ ಮತ್ತು ಟಿವಿ ಮಹಾಭಾರತೆಗಳು. . ಇಲ್ಲಿ ಬ್ರೂಕ್‌ ತನ್ನ ಕಪ್ಪು ನಟ. 


ಮೂಲಕ ಮತ್ತೆ ಭೀಮನೆನ್ನು ಮೂಲಧಾತುಶಕ್ತಿಯ ಸ್ವರೂಪವಾಗಿ ತೋರಿಸಿ 
ಅವನನ್ನು ಕೆಟ್ಟ ಜನಪ್ರಿಯ ಚಿತ್ರಣದಿಂದ ಹೊರತರುವ ಅಪರೂಪದ ಅವಕಾಶ 
ಪಡೆದುಕೊಂಡಿದ್ದ. ಆದರೆ ಇಲ್ಲಿ ನಿಜವಾಗಿಯೂ ಆಗುವುದೇ ಬೇರೆ. ತನ್ನೆ 
ಫಹೋದರರೊಂದಿಗೆ ವನವಾಸಕ್ಕೆ ಹೋಗುವ ಕಪ್ಪು ಭೀಮ ಕಾಡಿನಲ್ಲಿ ಮತ್ತೊಂದು 
“ಕಾಡಿನೆ' ಶಕ್ತಿಯನ್ನೂ, "ಸೆಹಜವಾಗಿಯೇ' ಒಬ್ಬ ಕಪ್ಪು ರಾಕ್ಷಸಿಯನ್ನು ಕೂಡು 
ತ್ತಾನೆ; “ಸಹಜವಾಗಿಯೇ” ಆಕೆಯಿಂದ ಒಬ್ಬ ಕಪ್ಪು ಮಗನನ್ನು-ಘಟೋದ್ಗ ಜನೆನ್ನು 
ಪಡೆಯುತ್ತಾನೆ. ಈ ತರಹದ ಸರಳೀಕೃತ “ನ್ಯಾಚುರಲಿಸಮ್‌' ಅನ್ನು ವಿರೋ 
ಧಿಕುತ್ತೇವೆ ಎಂದು ಪದೇಪದೇ ಘೋಷಿಸುವ ಈ ಚಿತ ಕೈದ ಕರ್ತೃಗಳು ಪದೇ ಪದೇ 
ಅದೇ “ನ್ಯಾಚುರಲಿಸಮ್‌" ಬಳಸಿಕೊಳ್ಳುತ್ತ ಹೋಗುತ್ತಾರೆ. ಇನ್ನು ಭೀಮ 
ದುಶ್ಯಾಸನನೆ ರಕ್ತವನ್ನು ಕುಡಿಯುವ ದೃಶ್ಯಕ್ಕೆ ಬರಂವ ಹೊತ್ತಿಗಂತೊ, ಹಿಂದಿನ 
ಈ ರೀತಿಯ ದೃಶ್ಯಗಳ “ಅಮಾಯಕತೆ' ಮಾಯವಾಗಿ ಬಿಳಿಮನುಷ್ಯರ ಸುಪ್ತೆ 
ಪೂರ್ವಾಗ್ರ ಹಗಳು ನಿಚ್ಚಳಗೊಳ್ಳುತ್ತವೆ. 


ಆಫ್ರಿಕ, ಏಷಿಯಾದ "ಕೀಳು ಅನಾಗರಿಕ' ಕಪ್ಪು ಮನುಷ್ಯರ, ಅವರ 
'ಸಹಜ' ನೆರಭಕ್ಷಕತೆಯ ಬಗ್ಗೆ ಬಿಳಿಯರು ಬಲವಾದ ಕುಲಬೇದ ಆಧಾರಿತ ಕುಕಲ್ಪ 
ನೆಗಳು ಇಲ್ಲಿ ಮುಕ್ತವಾಗಿಯೇ ಪ್ರಕಟಗೊಳ್ಳುತ್ತ ಇಂಥ ಕುಕಲ್ಪನೆಗಳು ಕ ಓತಿಯುಂ 
ದಧ್ವಕ್ಕೂ ಗೂಢವಾಗಿ ಹಬ್ಬಿಕೊಂಡಿರುವುದನ್ನು ಸ್ಪಷ್ಟ ಗೊಳಿಸಿಕೊಡುತ್ತವೆ. ಬಿಳಿಯ 
ನೊಬ್ಬ ಮನುಷ್ಯರಕ್ತವನ್ನು ಕುಡಿಯುವಂತೆ ತೋರಿಸುವ ಧೈರ್ಯ, ಸಹಜವಾಗಿಯೆ 
ಬ್ರೂಕ್‌ನಿಗಿಲ್ಲ ಎಂಬುದನ್ನು ಎತ್ತಿತೋರಿಸುತ್ತೆವೆ, ಇದೇ ರೀತಿಯ ಕಲ್ಪನೆಯನ್ನು 
ಇಮುತ್ತೊಂದು ಉದಾಹರಣೆಯೆಲ್ಲೂ ನೋಡಬಹುದು. ತಾನು ಹಲವಾರು ಕಪ್ಪು, 
ಕಂದು, ಹಳದಿ ಬಣ್ಣದ ನಟರನ್ನು ಆರಿಸಿಕೊಂಡಿದ್ದರೆ ಬಗ್ಗೆ ಒಂದು - ಕಾರಣ 
ನೀಡುತ್ತ, ಕಲಾಕ್ಷೇತ್ರದ ಬೋಧಿವೃಕ್ಷದ ಕೆಳಗೆ ಕೂತು ಬೂ ಕ್‌ ಹೇಳಿದ. "ರಂಗದ 
ಮೇಲೆ ಬಿಳಿ ಮೈಗಳು ಬೆತ್ತಲೆಯಾಗಿ ಚಂದ ಕಾಣುವುದಿಲ್ಲ.” ಅಂತೆಯೇ ಈತನ 
ಒಟ್ಟೂ ಪ್ರಯೋಗದ ಚಂದವನ್ನು, ವರ್ಣಾಲಂಕಾರವನ್ನು ಹೆಚ್ಚಿಸುವ ಸಲುವಾಗಿ 
ಕಪ್ಪು, ಕಂದು, ಹಳದಿ ಚರ್ಮಗಳನ್ನು ಬಳಸಿಕೊಳ ಲಾಗಿದೆ. ಆತ ನಿಜಕ್ಕೂ ಹೀಗೆ 
ಹೇಳಿದ ಹಾಗೂ ಮದ್ರಾಸಿನ ಪ್ರೇ ಕ್ಷಕರು ನಿಜಕ್ಕೂ ಇದನ್ನು ಪ್ರೆಶಂಸೆಯೆಂದೇ 
ತೆಗೆದುಕೊಂಡರು, ದೇಶೀಯ ಸಂಸ್ಕೃತಿಗಳೆಲ್ಲವನ್ನೂ ಇಷ್ಟು ಸುಲಭವಾಗಿ ನವ 
ವಸಾಹತುಶಾಹಿ ಅನುಸಂಧಾನದ ಹೆಸರಿನಲ್ಲಿ ಅಕ್ರಮಿಸುತ್ತಿರುವುದರ ಕಾರಣ 

ಇಲ್ಲಿಯೇ ಸ್ಪಷ್ಠ ಶವಾಗುತ್ತೆದೆ, 
ಈ ಪ್ರಯೋಗವನ್ನು “ಅಂತರ್‌ ಸಾಂಸ್ಕೃತಿಕತೆ'ಯ ಒಂದು ಮಹತ್ವದ 


ಪ್ರಯತ್ನ ಎಂದು ಪಶ್ಚಿಮದ ಅನೇಕ ರಂಗವ್ಯಕ್ತಿಗಳು, ಪತ್ರಿಕೆಗಳು ಹೊಗಳಿದ್ದಾರೆ 
ಆದರೆ ಇದು ನಿಜಕ್ಕೂ ಅಂತರಸಾಂ ಇತ 


ಸೃತಿಕತೆಯ ಅಣಕ ಮಾತ್ರ. ಅಂತರ್‌ಸಾಂಸ್ಪತಿಕ 
ಸಂಬಂಧ ರೂಪುಗೊಳು ವುದು ಸಮಾನಸ್ತರದಲ್ಲಿ ನಿಂತು, ಸಮಾನ ಹಕು ಸುತ 
ಗಳ ಮೂಲಕ ವಿಭಿನ್ನೆ ಸಂಸ್ಕೃತಿಗಳು, ಜನೆಗಳು ತೆಮ್ಮ ವಿಶಿಷ್ಠ ಸೈ ಅಂಶಗಳನು ಅರ್ಥ 
ಪೂರ್ಣವಾಗಿ ಹಂಚಿಕೊಳು ವ, ನೀಡುವ-ಸ್ವೀಕರಿಸುವ ಪ್ರಕ್ರಿಯೆಯಲ್ಲಿ: ಸ್ಲಂತೆ 
ದ್ವೇನನ್ನೂ ಕಳೆದುಕೊಳ್ಳದೆ, ಬಡವಾಗದೆ, ಹಾಗೆಯೇ ಪರರಿಂದ ಪಡೆದುಕೊಳ್ಳುತ್ತ 


ಇಬ್ಬರೂ ಶ್ರೀಮಂತವಾಗುವ, ಪರಸ್ಪರ ಗೌರವದ ಜೀವದಾಯಕ ಕಿ ಕ್ರಿಯೆಯಲ್ಲಿ, 
ಇಲ್ಲಿ ಸಿ ಬ್ರೂಕ್‌ ಮತ್ತು ಅವನ ಸಂಗಡಿಗರಿಗೆ ಈ ಇಡೀ ಪ್ರಕ್ರಿಯೆ. “ಕೊಳ್ಳು ವ" 
ಕ್ರಿಯೆಯಾಗಿ ಹೋಗಿದೆ. | 

ಬ್ರೂಕ್‌ ಮತ್ತು ಸಂಗಡಿಗರು ಭಾರತದಿಂದ ಮಹಾಭಾರೆತವೆಂಬ ಈ ಕಚ್ಚಾ 
ಸಾಮಗ್ರಿಯನ್ನು ಕೊಂಡುಕೊಂಡರು. ಯಾವುದೇ ಕಾಪಿರೈಟ್‌ ಯಾ ಧಾರ್ಮಿಕೆ 
ನಿರ್ಬಂಧನೆಗಳಿಗೆ ಒಳಪಡದೆ, ಯಾವತ್ತೊ ವಸಾಹತುಶಾಹಿ "ಮಾಡುತ್ತಿದ್ದಂತೆಯೇ 
ಅದನ್ನು ತಮ್ಮ ಯೂರೋಪಿಯನ್‌ ಕಾರ್ಪಾನೆಗೆ ಸಾಗಿಸಿದರು. ಹಿಂದೆ ಮ್ಯಾಂಚೆ: 
ಸ್ಟರ್‌ನ ಕಾರಖಾನೆಗಳು ರು ಕಚ್ಚಾಮಾಲನ್ನು ಮಾರಾಟಕ್ಕೆ ಪರಿವರ್ತಿಸಿದ 
ಸಿದ್ಧ ಸರಕಾಗಿ ತಯಾರಿಸುತ್ತಿದ್ದ ಹಾಗೆಯೆ. ಅಂತರರಾಷ್ಟ್ರೀಯ ಸಾಂಸ್ಕೃತಿಕ ಮಾರು 
ಕಟ್ಟೆ ಕೈಯಲ್ಲಿ ಸ ಒಂದು ಗ್ರಾಹಕ ವಸ್ತು ವನ್ನಾ ಗಿ ಮಹಾಭಾರತವನ್ನು 
ಮಾರ್ಪಡಿಸಿದರು. ಇದಕ್ಕಾಗಿ ಭಾರತದ ಸರಕಾರಿ,ಸಂಸ್ಥೆಗಳಿಂದ, ವ್ಯಕ್ತಿಗಳಿಂದ, 
ಸಾಂಸ್ಕೃ ತಿಕ ಗಣ್ಯರಿಂದ ಉದಾರ ಧನಸಹಾಯ, ಪೊ ೀತ್ಸಾ ಹ ಡಿಯ ಕೊಂಡರು. 
ನಿಜ ಹೇಳಬೇಕೆಂದರೆ ಅವರು ಭಾರತೆದ ಸರಕಾರಿ ಮೂಲಗಳಿಂದ ಪಡೆದುಕೊಂಡ 
ಧನಸಹಾಯ ಹಲವಾರು ಹೆಸರಾಂತೆ ಭಾರತೀಯ ರಂಗವ್ಯಕ್ತಿಗಳ ಯೋಜನೆಗಳಿಗೆ 
ದೊರಕಿದ ಒಟ್ಟೂ ಧನೆಸಹಾಯಕ್ಕಿಂತ ಎಷ್ಟೋ ಪಾಲು ಹೆಚ್ಚು. ಆಗ ಉತ್ಸಾಹ 
ದಿಂದ, ಔದಾರ್ಯದಿಂದ ಬ್ರೂಕ್‌ಗೆ ಸಹಾಯ ನೀಡಿದ ಅನೇಕ ಸಾಂಸ್ಕೃತಿಕ ಗಣ್ಯರು 
ಅತ ತಮ್ಮನ್ನು "ಸಾಧನ'ಗಳಾಗಿ ಮೂತ್ರ ಬಳಸಿಕೊಂಡ ರೀತಿಯ ಓಗ್ಗೆ ಇ 
ಎಷ್ಟು ಜುಗುಪ್ಸೆ ಪಟ್ಟುಕೊಂಡಿದ್ದಾರೆಂದರೆ ಇನ್ನು ಮುಂದೆ ಈ ರೀತಿಯ ಯಾವುದೇ 
ಅಂತರ್‌ ಸಾಂಸ ತೀಕರಣದ ಪ್ರೆಯತ್ನ ದಿಂದ ಅವರು ಆದಷ್ಟು ದೂರ ಉಳಿ.” 
ಯುವರಂ. 

ಭಾರತದಿಂದ ಸಾವಿರ ಮೈಲುದ್ವದ ವಸ್ತ್ರರಾಶಿಯನ್ನು, ಸಾವಿರಗಟ್ಟಲೆ ಕರ 
ಕುಶಲ ವಸ್ತುಗಳನ್ನು, ಪ್ರಾಚೀನ ಕಲಾಕೃತಿಗಳನ್ನು ಕೊಂಡುಕೊಂಡ ಮೇಲೆ, 
ಮಹಾಭಾರತವನ್ನು ಒಂದು "ಪ್ಲೇ ಆಫ್‌ ಮ್ಯಾನರ್ಸ್‌' ಮಟ್ಟಕ್ಕೆ ಇಳಿಸಿದ ಮೇಲೆ, 
ಈಗ ಎಲ್ಲ ಖ್ಯಾತಿಯನ್ನು ತಾನೇ ಪಡೆದುಕೊಳ್ಳಲು ಬ್ರೂಕ್‌ ಹವಣಿಸುತ್ತಾನೆ, 
ವಿಜಯಾ ಮೆಹ್ತಾ ಮದ್ರಾಸಿನಲ್ಲಿ ಮಾತನಾಡುತ್ತ ತಾನು ಹೇಗೆ ಬ್ರೂಕ್‌ನ 
ಮೂಲಕ ಮಹಾಭಾರತವನ್ನು ಪುನಃ ಕಂಡುಕೊಂಡೆ. ಎಂದು ಹೇಳುತ್ತಿದ್ದರೆ, 
ಮದ್ರಾಸಿನ ಒಬ್ಬ ಸಮಾಜ ಪ್ರಮುಖ ಅತೀವ ಭಯಭಕ್ತಿಯಿಂದ ಬ್ರೂ ಕ್‌ನನ್ನು 
ಕೇಳಿದರು; " ಸರ್‌, ತಾವು ನಮ್ಮ ಇನ್ನೊಂದು ಪುರಾಣವನ್ನು ಎಂದು ಎತ್ತಿ ಕೊ 
ಛ್ಸೃ ಲಿದ್ದೀರಿ.1 ''ಬೂ ಶ್ರಕ್‌ನಂತಹವರು ಸಾಂಸ್ಕೃ ತಿಕ ದರೋಡೆಯ ಎರುದ್ಧ ದ ಹೋರಾಟ 
ಎಷ್ಟು ಮುಖ್ಯವೋಈ ಮೇಲ್ಕಂಡಂತಹ ಮ್ನ ಸಾಂಸ್ಕೃತಿಕ ದಿವಾಳಿತನದ ಎರು 
ದೃವೂ ಅಷ್ಟೇಮುಖ್ಯ. ಇಲ್ಲಿಯೇ ಹುಟ್ಟಿ.ಬೆಳೆದು, ಇಲ್ಲಿಯ, ಸಂಸ್ಕೃತಿಗೇ "ಪರಕೀಯ: 
ರಾಗಿದ್ದಕೊಂಡು ತಮ್ಮದೇ ಆದ ಈ ಕೃತಿಗಳನ್ನು ಓದದ,ಓದಲು ಪ್ರಯತ್ನಿ ಸದ ನಮ್ಮ 
ಬಹಳಷ್ಟು ಬುದ್ದಿ ಜೀವಿಗಳಿಗೆ, ಕಲಾವಿದರಿಗೆ ಬ್ರೂಕ್‌ನ ಮಹಾಭಾರತ ಅದ್ಭುತ 
ವಾಗಿ ಕಂಡುಬರುತ್ತೆ ದೆ, ಯಾಕೆಂದರೆ ಪರಕೀಯನೊಬ್ಬ ತಮ್ಮದೇ ಒಂದು ಕ ತಿ 


ಯನ್ನು ತಮಗೆ ಸುಲಭವಾಗಿ ಅರ್ಥವಾಗುವ ಹಾಗೆ ಕೆಲವು ನುಡಿಮುತ್ತುಗಳ, 

ಕೆಲವು ಪೊಳ್ಳು ಫಿಲಾಸಫಿಗಳ ಸಂಗ್ರಹವಾಗಿ ಪರಿವರ್ತಿಸಿ ನೀಡಿದ್ವಾನಲ್ಲ, ಇಂತಹ 

ಆಕರ್ಷಕ, ಸರಳ ಮಾರ್ಗದ ಕಾರಣಕ್ಕೆ. ಇಂತಹ ಪ್ರಯತ್ನಗಳು ಯಾವತ್ತಿಗೂ 
' ಬೆಂದು ಸಂಸ್ಕ್ರತಿಯೊಡನೆ ನಡೆಸುವ ಜಪಲ ಚಕ್ಕಂದದ ವಂಟ್ಬದಲ್ಲೇ ಉಳಿಯುವುದ 
ರಿಂದ ನಮ್ಮಲ್ಲಿ ಕೆಲವರಿಗೆ ಬ್ರೂಕ್‌ನಂತಹವರೇ , ತಕ್ಕ ಗುರುಗಳು. 

ಅದೇ ಬೋಧಿವೃಕ್ಷದ ಕೆಳಗೆ ನೃತ್ಯ ಕಲಾವಿದೆಯೊಬ್ಬ ಳುಕೃ ಪ್ಣನ ಪಾತ್ರಧಾರಿ 

ಬ್ರೂಸ್‌ ಮೆಯರ್ಸ್‌ನನ್ನು : ಕೇಳಿದಳು: “ಪಾತ್ರ ನಿರ್ವಹಿಸ ವಾಸ ನಿಮ್ಮಲ್ಲಿ ಆ 

ಪಾತ್ರದ ದೈವತ್ವ ಹೊಕ್ಕಿದ್ದು ಅನುಭವವಾಯಿತೇ?'” ಬ್ರೂಕ್‌ ಮತ್ತು ಅವನೆ 
ಭಾರತೀಯ ಭಟ್ಟಂಗಿಗಳು ಒಡ್ಮುವ ಅತಿ ದೊಡ್ಡ ಅಪಾಯ ಇದುವೆ. ಅವರು 
ಇಂತಹ ಮೂಲಭೂತೆವಾದಿ ಭಾವೋದ್ರೇಕವನ್ನೆಬ್ಬಿಸಿ, ಅದರ ಪ್ರವಾಹದಲ್ಲಿ 
ಅಂತರ್‌ ಸಾಂಸ್ಕ್ರೈತೀಕತೆಯ ತಹ ಅತಿ ಮುಖ್ಯ ಪ್ರಶ್ನೆಗಳು ಕೊಚ್ಚಿ ಮಾಯವಾಗು 

ವಂತೆ ಮಾಡಬಲ್ಲರು. 

ಆದರೆ ಬ್ರೂಕ್‌ ಇಂತಹ ಪ್ರಶ್ನೆಗಳನ್ನೆಲ್ಲ ಸವರಿ ಸರಿಸುವ ಉಪಾಯವನ್ನು 

'ಕಂಡುಕೊಂಡಿದ್ದಾನೆ. ಇಂತಹ ಪ್ರಶ್ನೆ ಗೃ ಆತ ಮೃದು ಭಾವದ ನೆಗೆ ನಕ್ಕು, 
ಕೊಂಚ ತಡೆದು ಹೇಳಿದ: “ಆದರೆ ನಾನು ಈ ಕೈ ತಿಯನ್ನು ತಯಾರಿಸಿದ್ದು ಹಶ್ಚಿ, 
ಮಾತ್ಯ ಪ್ರೇಕ್ಷಕರಿಗಾಗಿ, ಇಂತಹ ನೇರ ಒಪ್ಪಿಗೆಗೆ ನಾವು ಬ್ರೂಕ್‌ನಿ ಗೆ ಕ ತಜ್ಞ 
ರಾಗಿರಬೇಕು.. ಈ ಉತ್ತ ನ್ನು ನೆಮ್ಮ ಅತಿ ಉತ್ಸಾ ಹದ ವಿಮರ್ಶಕರು, ಬ 
ದರ್ಶನದವರು ಕೇಳಿ ಸಿಕೊಂಡಿದ್ದಾರುದು ಆಶಿಸೋಣ. ಎಷ್ಟಾದರೂ ಬ್ರೂಕ್‌ನ 
ಜೊಹಾಭಾರತೆ, ಆದೆರ ಚಿತೆ ಲೇಖಕ ಕ್ಯಾರಿಯೆ ಸ್ವತಃ ಹೇಳಿದಂತೆ “ಅಭಿಮನೆ ನ್ಯುವಿನ 
ಶೌರ್ಯ, ಭೀಮನ ನರಭಕ್ಷಕತೆ, ಕೀಚಕನೆ ಲಘುಹಾಸ ಗಚ್ಛ ಅನೇಕ ಬಣ ಗಳು, 
ಹೂವುಗಳಿಂದ ಒಡಗೂಡಿದ ಒಂದು ಅನನ್ಯ ಪುಷ್ಪ ಗುಚ್ಛ, ನಮ್ಮ ಪುರಾಣಕೃ ತಿ 
ಅವರೆ ಮನೆಯಲ್ಲಿ ಪ್ರದರ್ಶನಕ್ಕಿಟ್ಟು ಸ್‌” ದೂರದೇಶದ, ದೂರ ಸ ಸಂಸ್ಕತಿಯ 
ಒಂದು ಅದ ನ್ಭುತೆ ಪುಷ್ಪ ಗುಚ್ಛ. ನಿಜಸ್ಮಿ ತಿ ಹೀಗಿರಂವಾಗ ನಾವು ನುರೀಯರು 
ಇನ್ನು ಈ "ಮಹಾಭಾರತ' ದ ಬಗ್ಗೆ ಇದ್ದೆಲ್ಲ ಹಾಡಿಹೊಗಳುವುದು ಏತಕ್ಕೆ. 


ಅಭಿನಯ ಕಮ್ಮಟ 





ಕರ್ನಾಟಕ ನಾಟಕ ಅಕಾಡೆಮಿ ಹಾಗೂ ನೀನಾಸಮ್‌ ಸಂಯುಕ್ತ ಆಶ ಶಯ 

ದಲ್ಲಿ 1990ನೇ ಫೆಬ್ರವರಿ ದಿನಾಂಕ 2 ರಿಂದ 16ರ ತನಕ ಹದಿನೈ ದು ದಿನಗಳ 
ವಧಿಯ “ಅಭಿನಯ ಕಮ್ಮಟ ವೊಂದನ್ನು ರಾಜ್ಯದ ಹವ್ಯಾಸಿ ರೆಂಗನಟರಿಗಾಗಿ 
ಡೆಯಿಸಲಾಯಿತು ರಾಜ್ಯದ ಎಲ್ಲೆಡೆಯಿಂದ ಒಟ್ಟು ಸುಮಾರು ಒಂದುನೊರು 
ದಿ ಇದಕ್ಕಾಗಿ ಅರ್ಜಿ ಸಲ್ಲಿಸಿದ್ದು, ಅವರಲ್ಲಿ 20 ಮಂದಿಯನ್ನು (ನಾಲ್ಕು 
0ದಿ ಧುಹಿಳೆಯತೂ ಸೇರಿ) ಆಯೆ ಘಮಾಡಿಕೊಳ ಲಾಗಿತ್ತು. ಶಿಬಿರದ ಮುಖ್ಯ 


೯ಶಕರಾಗಿ ಕಲ್ಕತ್ತಾದ ಪ ಸಿದ್ಧ ರಂಗನಿರ್ದೇಶಕ, ವಿಮರ್ಶಕ ಶ್ರೀ ರುಸ ನಂ 
ರೂಚ “ಅವರನ್ನು ಆಹ್ಹು ನಿಸಲಾಗಿತ್ತು. ಸ ಲ 


















ಫೆಬ್ರವರಿ 2ರಂದು ಬೆಳಿಗ್ಗೆ ಅಕಾಡೆಮಿಯ ರಿಜಿಸ್ಟ್ರಾ ರ್‌ ಶ್ರೀ ಸೆತ್ಕನಾರುಯೆ 
ರಾವ್‌ ಅವರು ದೀಪ ಬೆಳಗಿಸಿ ಕಮ ಮಾಟವನ್ನು ಉದ್ಭಾ, ಟಿಸಿದರು. ನಂತೆರ ಪ. 
ದಿನ ಬೆಳಿಗ್ಗೆ ಗಂಟೆ 7ರಿಂದ ರಾತ್ರಿ ಗಂಟೆ 9-30 ತನಕ. ಅಭ್ಯಾಸ ಕಾರ್ಯಕ್ರಮಗ 
ಬೆಳಿಗ್ಗೆ 7ರಿಂದ 8-30 ತೆನಕ ದೇಹ ಮತ್ತು ಧ್ವನಿ ವ್ಯಾಯಾಮಗಳು, ಗಂಟೆ 10ರಿ 
]- 30 ತನಕ, ಮಧ್ಯಾಹ್ನ 3ರಿಂದ 5, ಸಂಜೆ 6ರಿಂದ 9-30 ತನಕ ಪ್ರತೆ 
ಮೂರು ಸಮಾವೇಶಗಳು -ನಡೆದವು. ಮೊದಲನೆಯ ಮತ್ತು ಮೂರನೆಯ ಸ 
ವೇಶಗಳಲ್ಲಿ ಆಯ್ದ ನಾಟಕ ಭಾಗಗಳ ಅಭಿನಯ ತಯಾರಿ, ಎರಡನೆ€ 
ಸಮಾವೇಶದಲ್ಲಿ ನಟರ ವೈಯಕ್ತಿಕ ತಯಾರಿ, ಪ್ರತ್ಯಕ್ಷಿತೆ, ಚರ್ಚೆ ಇತ್ಯಾದಿಗಳ 
ಇರುತ್ತಿದ್ದವು. . ಆರಿಸಿದಕೆವಿತೆಗಳು ಹಾಗೂ ನಾಟಕದ ಭಾಗಗಳನ್ನು ಅಭಾ 
ಸಾಹಿತ್ಯವಾಗಿ ಶಿಬಿರಾರ್ಥಿಗಳಿಗೆ ಒದಗಿಸಲಾಗಿತ್ತು. 

ನಟನೆಗೆ ಅವಶ್ಯಕವಾದ ಶರೀರ ಮತ್ತು ಶಾರೀರಿಕ ವ್ಯಾಯಾಮಗಳಲ್ಲ 
ನಟರ ಮನೋಶಕ್ತಿ, ಕಾಲ್ಬನಿಕತೆಗಳನ್ನು ವಿಸ್ತರಿಸುವ ರಂಗಕ್ರೀಡೆಗಳನ್ನು, ಇಂಪೌ 
ವೈಸೇಶನ್‌ಗಳನ್ನು ಮಾತಿನ ಸ್ಸ ಟತೆ, ಭಾಷೆ, ಅರ್ಥ, ಭಾವಗಳಿಗೆ ಸಂಬಧಿ 
ಕಹ ಅಭ್ಯಾಸಗಳನ್ನು ಕವನಗಳಿಗೆ ಸಂವಹಿಸುವ ಅಭಿನೆಯಿಸುವ ರೀತಿಯ 
ಕಾವ್ಯವಾಚನಗಳನ್ನು, "ವಿಧ ಶೈಲಿಯ ಅಭಿನಯ ಕ್ರಮಗಳ ಬಗ್ಗೆ ತಿಳುವ* 
ನೀಡಲು ಪ್ರಾತ್ಯಕ್ತಿತೆ, ಚರ್ಚೆ, ಅಭ್ಯಾಸಗಳನ್ನು ತರಬೇತಿಯ ಅವಧಿಯಲ್ಲಿ ನೆ 
ಲಾಯಿತು. ಶಿಬಿರದ ಮುಖ್ಯ ಭಾಗವಾಗಿ ಚೆಕಾಫ್‌ನೆ “ದಿ ಚೆರ್ರಿ ಆರ್ಚರ್ಡ್‌ 
ಹಾಗೂ ಸಂಸರ “ಬೆಟ್ಟದ ಅರಸು” ಮತ್ತು “ವಿಗಡವಿಕ್ರಮರಾಯ' ನಾಟಕ 
ಆಯ್ದ ಭಾಗಗಳನ್ನು ತೆಂಡದ ಎರಡು ಗುಂಪುಗಳಿಗೆ ಪ್ರತ್ಯೇಕೆಪಾಗಿ ಅಭ್ಜಾ 
ಮಾಡಿಸಲಾಯಿತು. ಪೂರ್ಣ ಪ್ರಮಾಣದ ನಾಟಕ ನಿರ್ಮಾಣಕ್ಕೆ ಕೊಡುವಷ್ಟೆ' 
ಗಮನಕೊಟ್ಟು ತಯಾರಿಸಿದ ಈ ನಾಟಕ ಭಾಗಗಳನ್ನು ಅವರಂ ದಿನಾಂಕ 16ರಂದ 
ನಡೆದ ಸಮಾರೋಪ ಕಾರ್ಯಕ್ರಮದ ಅಗವಾಗಿ ಶಿವರಾಮ ಕಾರಂತ ರಂಗಮಂದಿ: 
ವೇದಿಕೆಯಲ್ಲಿ ಪ್ರೆದರ್ಶಿಸಿದರಂ. ಶ್ರೀ ರುಸ್ತುಂ ಭರೊಚ ಮತ್ತು ಶ್ರೀ ಚಿದಂಬರರಾವ 
ಜಂಬೆ. ಈ ಪ್ರಯೋಗಗಳನ್ನು ನಿರ್ದೇಶಿಸಿದ್ದರು. ಶಿಬಿರದಲ್ಲಿ ಇವರೊಡ 
ಶ್ರೀ ಏಣಗಿ ನೆಟರಾಜ, ಕೆವಿ, ಅಕ್ಷರ, ವೆಂಕಟರಮಣ ಐತಾಳ ಇವರೂ ಶಿಕ್ಷ 
ಕಾರ್ಯ ನಿರ್ವಹಿಸಿದರು. 

ಈ ನಡುವೆ ಆಗಾಗ ರಂಗಭೂಮಿಯ ಬೇರೆ ಬೇರೆ ಅಂಗಗಳಿಗೆ ಸಂಬಂಧಿ: 
ದಂತೆ ಚರ್ಚೆ, ಸ್ಲೈಡ್‌ಶೋ, ವೀಡಿಯೋ ಮತ್ತು ಚಲನಚಿತ್ರ ಪ್ರದರ್ಶನಗಳ 
ನೆಡೆದವು. ಶ್ರೀ ಕೆ. ವಿ. ಸುಬ್ಬಣ್ಣ ಅವರು ಪೀಟರ್‌ಬ್ರೂಕ್‌ ಬಗ್ಗೆ ಹಾಗಜ 
ಅಭಿನಯ ಸಿದ್ಧಾಂತಗಳ ಬಗ್ಗೆ ಮಾತನಾಡಿದರು... ನೀನಾಸಮ್‌ ರಂಗಶಿರ್ಕ್ಷ' 
ಕೇಂದ್ರದ ವಿದ್ಯಾರ್ಥಿಗಳು ಶಾಸ್ತ್ರೀಯ ಶೈಲಿಯ “ವಾಲಿವಧಾಂಕಂ' ನಾಟಕವನದರ 
ಶಿಬಿರಾರ್ಥಿಗಳಿಗಾಗಿ ಪ್ರಯೋಗಿಸಿದರು. 

ಕೊನೆಯದಿನ ನೆಡೆದ ಸರಳವಾದ ಸಮಾರೋಪ ಸಮಾರಂಭದಲ್ಲಿ ನಾಟ 
ಅಕಾಡೆಮಿಯ ಅಧ್ಯಕ್ಷರಾದ ಶ್ರೀ ಪರ್ವತವಾಣಿಯವರು ಶಿಬಿರಾರ್ಥಿಗಳನ್ನು ದ್ರೇಶಿಸಿ 
ಮಾತನಾಡಿ ಅವರಿಗೆಲ್ಲ ಸಾಕ್ಷಿಪತ್ರೆ ಮತ್ತು ನೆನಪಿನ ಕಾಣಿಕೆ ನೀಡಿದರು. ಶಿಬಿರಾರ್ಥಿ 
ಗಳು ಹಾಗೂ ನಿರ್ದೇಶಕರಾಗಿದ್ದ ಶ್ರೀ ರ:ಸ್ತುಂ ಭರೂಚೆ ಅವರು ಶಿಬಿರದ ಅನುಭವ 
ಗಳ ಬಗ್ಗೆ ಮಾತನಾಡಿದರು. 


ಶೆ 








ಸೀಮಿತ ಅವಧಿಯ ಈ ಶಿಬಿರದಲ್ಲಿ ಅಭಿನಯ ಶಿಕ್ಷಣದಲ್ಲಿ ಅಗತ್ಯವಾದ ತೀರಾ 
ಪ್ರಾಥಮಿಕ ಹಂತವೊಂದನೆ್ನಿ ಪರಿಚಯಿಸಿ ತನ್ಮೂಲಕ ವೃಷಸ್ಞತವ್ನಾದ ಅಭಿನಯ 
ರೀತಿಯನ್ನು ಅವರು ನಿರ್ಮಿಸಿಕೊಳ್ಳಲು ಬೇಕಾದ ನೆಲಗಟ್ಟನ್ನು ಹಾಕಿಕೊಡುವುದು 
ಮುಖ್ಯ ಉದ್ದೇಶವಾಗಿತ್ತು. ರಾಜ್ಯದ ಬೇರೆ ಬೇರೆ ಕಡೆಗಳಿಂದ, ವಿವಿಧ ಹಿನ್ನೆಲೆ 
ಯಿಂದ ಬಂದ ಶಿಬಿರಾರ್ಥಿಗಳಲ್ಲಿ ಮೊದಲೇ ಮೈಗೂಡಿಕೊಂಡಿದ್ದ ಸಿದ್ಧಶೈಲಿಯನ್ನು 
ಒಡೆದು, ಅದರ ಮಿತಿಯನ್ನು ಮತ್ತು ಆಳವಾದ ಅಭ್ಯಾಸದ ಅಗತ್ಯವನ್ನು 
ಶಿಬಿರಾರ್ಥಿಗಳು ಮನೆಗಾಣುವಂತೆ ಮಾಡಲಾಯಿತು. ಹೀಗೆ ರಂಗಭೂಮಿಯಲ್ಲಿ, 
. ಅಭಿನಯದಲ್ಲಿ ಸೂಕ್ತ ಶಿಸ್ತುಬದ್ಧತೆಯ ಅನಿವಾರ್ಯತೆಯನ್ನು ಎಲ್ಲರೂ ಅರ್ಥವಿಸಿ 
ಕೊಂಡರು ಎಂಬುದು ಅವರ ಅನಿಸಿಕೆಗಳಿಂದ ವ್ಯಕ್ತವಾಯಿತು. 


ನೆಂಕಟಿರಮುಣ ಐತಾಳ 
| ಸಾಾರಾರರಾ ರಾ ರಾ ವಾದಕ ವಪ ಬ ಸರ ಸರ ಖು ವತ 
ದಿನಂಗತ ಗುರು 

ಮಣಿ ಮಾಧವಜಾಕ್ಯಾರ್‌ ಅವರಿಗೆ 
ನೀನಾಸವಂ್‌* ಗೌರವ ನಮನ 


ಸಂಸ್ಕ್ರತ ನಾಟಕಗಳ ಶಾಸ್ತ್ರೀಯ ಅಭಿನಯ ಸಂಪ್ರದಾಯದ ಕೊಂಡಿ 
ಯಾಗಿದ್ದ ಕೂಡಿಯಾಟ್ಟ ೦ ಗುರು ಶ್ರೀ ಮಣಿ ಮಾಧವಚಾಕ್ಕಾ ರ್‌ ಅವರು ಮೊನ್ನೆ 
“ಜನವರಿ 14ರಂದು ತಮ್ಮ 90ನೇ ವಯಸ್ಸಿನಲ್ಲಿ ಹೃದಯಾಘಾತದಿಂದ ನಿಧನ 
ರಾದರು. 

ಭಾರತದಲ್ಲಿ ಸಂಸ್ಕ್ರ ತ ರಂಗಭೂಮಿ ಪರಂ ಪರೆಯಲ್ಲಿ ಉಳಿದು ಬಂದಿರುವ 
ಒಂದೇ ಒಂದು ಜ್ಯ ಕ್ರೃದಾಯವಾದ ಕೂಡಿಯಾಟ್ಬ ೦-ಕೇರಳದ ದೇವಸಾ ನಗಳ 
ಪರಿಚಾರಕ ವರ್ಗದವರಾದ (ಅಂಬಲವಾಸಿಗಳು) ಚಾಕ್ಕಾರ್‌ ಕುಟುಂಬಗಳು 
ಸುಮಾರು ಹತ್ತು ಹದಿನೈದು ಶತಮಾನಗಳಿಂದ ತಮ್ಮ ಕುಲವೃ ತ್ತಿಯಾಗಿ ಉಳಿಸಿ 
ಕೊಂಡು ಬಂದ ರಂಗಕಲೆ, ಮಣಿ ಮಾಧವಚಾಕ್ಕಾ€ ರರು ಜನಿಸಿದ್ದು ತ್ರಿಚೂರು 
ಸವೂಪದ ಹಳಿ ಕೈಯೊಂದರಲ್ಲಿ ನೆಲೆಸಿದ್ರ ಅಂತಹ ಒಂದು ಕಲಾಕುಟುಂಬದಲ್ಲಿ, 
ಶ್ರೀ ರಾಮಚಾಕ್ಕಾರ್‌ ಮುಂತಾದವ ರಿಂದ ಕಲಿತು ಇರಿಂಉಸಾಲಕ್ಕುಡ ಹಾಗೂ 
ತ್ರಿಚೂರು ವಡಕ ಜನ್‌ನಾಥ ದೇವಂ ಲಯಗಳಲ್ಲಿ ತನ್ನ ಕಲೆಯನ್ನು ಪ್ರದರ್ಶಿಸುತ್ತಾ 
ಬೆಳೆದರು, ಹಲವು ಮಂದಿ ಶಿಷ್ಯರಿಗೆ ತರೆಬೇತಿ ನೀಡಿ ಕೂಡಿಯಾಟ್ಬ ೦ನ ಬಡಗು 
ಮಟ್ಟು ಉಳಿಯುವಂತೆ ಶ್ರಮಿಸಿದರು. ಕೆಲವು ಕಾಲ ಕೇರಳ ಕಲಾಮಂಡಳಂದಲ್ಲೂ 
ಗುರುವಾಗಿ ಕಾರ್ಯನಿರ್ವಹಿಸಿದರು. ಅಭಿನಯ ಶಿಕ್ಷಣಕ್ಕೆ ಅನುಕೂಲವಾಗು 
ವಂತೆಹ “ನಾಟ್ಕಕಲ್ಪದ್ರುವ ಶ್ರಮಂ' ಮೊದಲುದ ಗ್ರಂಥಗಳನ್ನೂ, ಹಲವು ನಾಟ್ಕ್ಯಾಂಕ 
ಗಳ ಪ್ರದರ್ಶನ ರೀತಿಯನ್ನು ವಿವರಿಸುವ ಕ್ರಮದೀಪಿಕಾ ಮತ್ತು ಆಟ್ಟ ಪ್ರಕಾರ 
ಗಳಿಗೆ ಸ ಸರಳ ವ್ಯಾಖಾ ನೆಗಳನ್ನು ಬರೆದರು ತಮ್ಮ ಅಭಿನಯ ಪ್ರೌಢಿಮೆಯಿಂದ 





ದೇ ಶವಿದೇಶಗಳ ಕಲಾವಿಮರ್ಶಕರನ್ನು ಬೆರಗುಗೊಳಿಸಿದ ಇವರನ್ನು ಭಾರತಸಕಾ: 
ಹಾಗೂ ಮಧ್ಯಪ್ರದೇಶ ಸರ್ಕಾರಗಳು ಪದ್ಮಶ್ರೀ, ತುಲಸೀಸಮ್ಮಾನೆ ಮುಂತಾ 
ಪ್ರಶಸ್ತಿಗಳಿಂದ ಗೌರವಿಸಿವೆ. ್ನ 

ಭಾಸನೆ ನಾಟಕಗಳು, ಆಶ್ಚರ್ಯಚೂಡಾಮಣಿ, ನಾಗಾನಂದ. ಸುಭ 
ದನಂಜಯಂ, ಮತ್ತೆವಿಲಾಸ-ಮುಂತಾದ ನಾಟಕಗಳಲ್ಲಿ ಇವರ ಭೂಮಿಕೆಗಳನ್ನು 
ವಿದೂಷಕ, ವಾಲಿ, ರಾಮ, ರಾವಣ, . ಶೂರ್ಪನಖಿ, ಉದಯನ, ಉಪ್ಪಾಭಿ 
ಉನ್ಮತ್ತಕ ಮೊದಲಾದವು-ನೆನೆಯುತ್ತಾ . ಗುರರಿ ಅಮ್ಮನ್ನೂರ್‌ ರೋಮಾಂ: 
ಗೊಂಡು ವಿವರಿಸುತ್ತಾರೆ. ಪ್ರಬಂಧಂಕೂತ್ತ್‌ನಲ್ಲಿ ಇವರ ವಿದ್ವತ್ತಾ, ವಾಗ್‌ವೈಖ 
ಹಾಗೂ ಪೌರಾಣಿಕ ಪಾತ್ರಗಳನ್ನು ಮೊನಚಾದ ಹಾಸ್ಯಪ್ರಜ್ಞೆಯಿಂದ ವಿಮರ್ಶಿಸು. 
ರೀತಿಗಳನ್ನು ಪ್ರತ್ಯಕ್ಷದರ್ಶಿಗಳಿಂದ ಕೇಳುವಾಗಲೇ ನಮಗೆ ಅದ್ಭು ತೆವೆನಿಸುತ್ತೆದ್ದೆ 
ನೇತ್ರಾಭಿನಯದಲ್ಲಿ ಅದ್ಭುತಸಿದ್ಧಿಯನ್ನು ಸಾಧಿಸಿದ್ದ ಈ ಗುರುವಿನಿಂದಲೇ ಕಣು 
ಸಾಧಕವನ್ನು ಕಲಿತು ತಾನು ಸಮರ್ಥ: ಟನಾಗುವಂತಾಯಿತು ಎಂದು ಕಥಕಳಿಪ 
ಕಲಾಮಂಡಳಂ ಕೃಷ್ಣನ್‌ ನಾಯರ್‌ ಹೇಳುತ್ತಾರೆ. 

ಸಾಂಪ್ರದಾಯಕ `ರಂಗಪ್ರಕಾರಗಳು ನಶಿಸುತ್ತಿರುವ . ಇಂದಿನೆ ದಿನಗಳ ' 
ಕೂಡಿಯುಾಟ್ಟಂ ತನ್ನೆಲ್ಲ ಸತ್ವದೊಂದಿಗೆ ಉಳಿದು ಬೆಳೆಯುವಂತೆ ಶ್ರಮಿಸಿದ ಕೀತಿ 
ಮಣಿ ಮಾಧವಚಾಕ್ಕ್ಯಾರ್‌ ಅವರದ್ದು... ಅಗಲಿದ ಈ ನಾಟ್ಯಾಚಾರ್ಯನಿ: 
ನೀನಾಸಮ್‌ ತನ್ನ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತದೆ. 

ನೆಂಕಟಿರಮಣ ಐತಾ 





ಅಕ್ಷರ ಪ್ರಕಾಶನ 


೧. ಅಕ್ಷರ ಕಾವ್ಯವರ್ಷ 1990 - ಒಂದು ವರ್ಷದಲ್ಲಿ ಸು. 700- 
800 ಪುಟಗಳ ಕಾವ್ಯ ಪ್ರಕಟಿಸಿ ಚಂದಾದಾರರಿಗೆ ಕಳಿಸುವ 
ಹೊಸ ಯೋಜನೆ ಸಿದ್ಧವಾಗುತ್ತಿದೆ. 

೨, ಡಾ. ಶಿವರಾಮ ಕಾರಂತರ ಹೊಸ ಪುಸ್ತಕ “ಪ್ರಾಣಿ ಪ್ರಪಂಚೆ' 

ಪಾ ್ರಣಿ-ಪಕ್ಷಿಗಳಿಗೆ ಸಂಬಂಧಿಸಿದ ವಿಶ್ವ ಕೈತೋಶ- ಸಿದ್ಧವಾಗು 
ತ್ತಿದೆ. .ಪ್ರಕಟಣಪೂರ್ವ ರಿಯಾಯ್ತಿ ಯಿದೆ. 


ವಿವರಗಳಿಗೆ ಬರೆಯಿರಿ. 


0 ಸಸ ುುಾಾರಾಾರಾಾರಾರಾರಾರ 


ನೀನಾಸವು್‌ ಸಂಗೀತವೇದಿಕೆ 
ಕಾರ್ಯಕ ಓವಂಗಳು 


ಫೆಬ್ರವರಿ 8ರಂದು 89ನೇ ಸಾಲಿನ ಕೊನೆಯ ಕಾರ್ಯಕ್ರಮವಾಗಿ ಪ್ರಸಿದ್ಧ 
ಹಿಂದೂಸ್ತಾನಿ ಗಾಯಕಿ ಶ್ರೀಮತಿ ಗಂಗೂಬಾಯಿ ಹಾನಗಲ್‌ ಅವರ : ಹಾಡುಗಾರಿಕೆ 
"ಯನ್ನು ` ಏರ್ಪಡಿಸಲಾಗಿತ್ತು. : ಸಹಗಾಯಕರಾಗಿ ಶ್ರೀಮತಿ ಕೃಷ್ಣಾ; ಹಾನಗಲ್‌ 
ಕೂಡಾ ಉಪಸ್ಥಿ ತರಿದ್ದರಂ. ಆದೊಂದು ಅವಿಸ್ಮರಣೀಯ ಸಂಗೀತ ಸಂಜೆಯಾಗಿತ್ತು. 

ಈ ವರ್ಷದ ಮೊದಲ ಕಾರ್ಯಕ್ರಮಗಳಾಗಿ ಕನ್ನಡ ಮತ್ತು ಸಂಸ್ಕತಿ ಇಲಾ 
ಖೆಯ ಸಹಯೋಗದೊದಿಗೆ ಇದೇ ಫೆಬ್ರವರಿ ದಿನಾಂಕ 20, 21, 22 ರಂದು 
ಶ್ರೀ ಬಾಳಪ್ಪ ಹುಕ್ಕೇರಿಯವರ ಜನಪದ ಸಂಗೀತ, ಶ್ರೀಮತಿ ಸುಕನ್ಕಾ ಪ್ರಭಾಕರ್‌ 
ಅವರ ಕರ್ನಾಟಕ ಸಂಗೀತೆ ಹಾಗೂ ಶ್ರೀ ಹವಮೂದ್‌ಖಾನ್‌ ಅವರ ಶಾಸ್ತ್ರೀಯ 
ಸಿತಾರ್‌ವಾದನೆ ಕಾರ್ಯಕ್ರಮಗಳು ನಡೆದವು. 80ರ. ಇಳಿವಯಸ್ಸಿನಲ್ಲೂ ಶ್ರೀ 
ಬಾಳಪ್ಪ ಹುಕ್ಕೇರಿಯವರು ತಮ್ಮ ಚಾಟೂಕ್ತಿ, ಲವಲವಿಕೆ, ಜನಪದಗೀತಗಳಿಂದ 
ಎಲ್ಲರನ್ನೂ ರಂಜಿಸಿದರು. ಶಿ ಶ್ರೀಮತಿ ಸುಕನ್ಯಾ ಪ್ರಭಾಕರ್‌ ಅವರು ತೆಮ್ಮ ಸುಶ್ರಾದ 
ಕಂಠದಿಂದ, ಭಾವಪೂರ್ಣ ಹಾಡುಗಾರಿಕೆಯಿಂದ ಶ್ರೋತೃಗಳ ಮನತಣಿಸಿದರು" 
ಇತರ ಗಾಯಕರು ಹೆಚ್ಚಾಗಿ ಹಾಡದೆ ಹಾಗೂ ಹೆಚ್ಚು ಕನ್ನಡದ್ದೇ ಹಾಡುಗಳನ್ನು 
ಹಾಡಿದು ವಿಶೇಷತೆ. “ಆಲಿಸು ಕೃಷ್ಣನ ಕೊಳಲಿನ ಕರೆ' ಎಂಬ ಗೀತೆ ಉಲ್ಲೇಖನೀಯ 
ಶ್ರೀ ರಮೇಶ್‌ ಮತ್ತು ದಯಾಕರ್‌ರು ಸಮರ್ಥ ಪಕ್ಕವಾದ್ಯ ನೀಡಿದರು. ಮೂರನೇ 
ದಿನದ ಸಂಜೆಯನ್ನೆ. ಅಪೂರ್ವವಾಗಿಸಿದವರು ಧಾರವಾಡದ ಶ್ರೀ ಹವೂದ 
ಖಾನರು. ರಾಗ್‌ಪೂರ್ವಿ, ಜನೆಸಮ್ಮೇದಿನಿ, ಭೈರವಿಗಳನ್ನು ನುಡಿಸಿ ಒಟ್ಟು ಮೂರು 
ಗಂಟೆ ಕಾಲ ಅಮೋಘ ಸಿತಾರ್‌ವಾದನದಿಂದ ಶ್ರೋತೃಗಳನ್ನು ಹಿಡಿದಿಟ್ಟು 
ಕೊಂಡರು. ಮಂದ್ರಸ್ಥಾಯಿಯ ನುಡಿತಗಳು ಭಾವಸ ಷ್ಟಿ ್ಟ್ಬಯೆಲ್ಲಿ ಯಶಸ್ವಿಯಾಗಿ 
ಧ್ರವು. ತಬಲಾಸಾಥಿ ಕೂಡಾ ಅವರಿಗೆ ಸರಿಸಾಟಿಯಾಗಿ ಜನರನ್ನು ' ರಂಜಿಸಿದರು. 
ಒಟ್ಟಾರೆ ಈ ಕಾರ್ಯಕ್ರಮಗಳು ಮರೆಯಲಾರದ ಅನುಭವ ನೀಡಿದವು. 


ಅಕ್ಷರ ಪ್ರಕಾಶನ 
ಹೊಸತಾಗಿ “ಅಕ್ಷರ ಕವಿ-ಸಂಧಾನ' '' ಎಂಬ ಹೊಸ ಪುಸ್ತಕ ಮಾಲೆ 
ಯೊಂದನ್ನು ಆರಂಭಿಸಿದೆ... ಅನೈಭಾಷೆಯ ಉತ್ತಮ ಕಾವ್ಯದ ಅನುವಾದಕ್ಕೆ 
ವೂಸಲಾದ ಈ ಮಾಲಿಕೆಯಲ್ಲಿ ಶ್ರೀ ಶಾ. ಬಾಲುರಾವ್‌ ಅನುವಾದಿಸಿದ ಬಂಗಾಲಿ 
ಕವಿ ಶ್ರೀ ಸುಭಾಷ್‌ ಮುಖ್ಯೋಪಾಧ್ಯಾಯ ಅವರ ಕವನ ಸಂಗ್ರಹ ಮೊದಲನೆಯ 
ದಾಗಿ ಪ್ರಕಟವಾಗಿದೆ. 


ಬೆಲೆ ರೂ, 30.00 


ರಾಘ ಘೌಘೌ ?ಘ ಘಾಘಾಘಘಾಘಘರ ಘೂ ಘಘೂಘೂಘಘ್ರಪಾೌಘಾಾಾೌ ೌ ಘ ಘೋ ಶಕಳ ಪ ಘೂಘೂಘೂಘಘಾ:/:ಗೌ/7್ಷ) ಟಕ ಕಪಾಘಾಘಾಘಕಾಗಘ)ಗಓೂಗಗಗ/:ಗ /ಗಉಓ/ಛಾರಾ ಸ ಎ ಅ 


ರಂಗಭೂಮಿ (ಉಡುಪಿ) ಬೆಳ್ಳಿ ಹಬ್ಬ 











ಕರ್ನಾಟಕದಲ್ಲಿ ಪ್ರಸಿದ್ಧ ರಂಗಸಂಸ್ಥೆಗಳಲ್ಲಿ ಒಂದಾದ ಉಡುಪಿಯ 
ಭೂಮಿ” (ರಿ.) ಈಗ ತನ್ನೆ ಬೆಳ್ಳಿ ಹಬ್ಬ ಆಚರಿಸುತ್ತಿದೆ. ಈ ಸಹೋದರ ಸಲ 
ಅದರ ಗಣನೀಯ ಸಾಧನೆಗಾಗಿ ನೀನಾಸಂ ಅಭಿನಂದನೆ ಸಲ್ಲಿಸಂತ್ತದೆ. 

ಉಡುಪಿಯ ಇಂ ಎನ್ನಿಸಿಕೊಂಡಿದ್ದ ದಿ. ಎಸ್‌. 
ನಾರಾಯಣಭಟ್ಟರು, ಪೈ ಬಂಧುಗಳು ಮುಂತಾದವರಿಂದ ಸಂಘಟಿತವಾಗಿ 
ಬಂದ ಈ ಸಂಸ್ಥೆ ಸಂ; ತಾ್‌ವಾಗಿ ಸಾರ್ವಜನಿಕರ ದೇಣಿಗೆಯಿಂದಲೇ ಆರೆ 
ವಂತವಾಗಿ ಬದುಕ ಲು ಸಾಧ್ಯವಾದದ್ದು ನಮಗೆಲ್ಲರಿಗೂ ಒಂದು ಮಾದರಿಯೆ 
ತ್ತದೆ. ನಾಟಕೋತ್ಸವಗಳು, ನಾಟಕ ಸ್ಪರ್ಧೆಗಳು, ರಂಗಶಿಬಿರಗಳು ಮು 
ಹತ್ತು ಹಲವು ರಂಗಚಟುವಟಿಕೆಗಳನ್ನು ಈ ಸಂಸ್ಥೆ ಅನುಸ್ಕೂತವಾಗಿ ನಡೆ 
ಕೊಂಡು ಬಂದಿದೆ. ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ಡಾ| ಬಿ. ಬಾಲಕೃಷ್ಣ 
ಮೊದಲಾಗಿ ಹಲವು ಮಂದಿ ಗಣ್ಯರು ಇದನ್ನು ಮುನ್ನಡೆಸಿದ್ದಾರೆ. ಈಚಿನ ಐ 
ಗಳಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡುತ್ತಿರುವ ಡಾ॥ ಎಚ್‌, ಶಾಂತಾರಾಮ್‌, ? 
ದರ್ಶಿಯಾಗಿ ಕೆಲಸ ಮಾಡುತ್ತಿರುವ ಅಪರೂಪವಾಗಿ ಶಿಸ್ತು ಉಮೇದುಗಳೆರ 
ಹೊಂದಿರುವ ಶ್ರೀ ಆನಂದ ಗಾಣಿಗ ಇವರು ಈ ಸಂಸ್ಥೆಯನ್ನು ಹಿಂದಿನ ಆರೆ 
ವಂತ ಸಂಪ್ರದಾಯದಲ್ಲೇ ಮುಂದುವರಿಸಿಕೊಂಡು ಬರುತ್ತಿರುವುದು ₹ 
ಸಂತೋಷದ ವಿಷಯ. 


ಬೆಳ್ಳಿಹಬ್ಬದ ಸಂದರ್ಭ ದಲ್ಲಿ ಈ ಸ ಸಂಸ್ಥೆ ಹಲವು ಉಪೆಯುಕ್ತ ವಿಃ 
ಗೋಷ್ಠಿ ಗಳ ಯ ಉತ್ಸವವನ್ನು (ಮಾರ್ಜ್‌ ತಿ- 4-1990) ಹಮ್ಮಿಕೊಂ: 
ಕರ್ನಾಟಕದ ಅನೇಕ ರಂಗತಜ್ಞರು, ವಿಮರ್ಶಕರು, ರಂಗಕರ್ಮಿಗಳು ಭಾಗವ 
ತ್ತಿರುವ ಈ ಉತ್ಸೆವ ಕನ್ನಡ "ರಂಗಚಿಂತನೆಗೆ ಒಂದು ಸದವಕಾಶ. 

ಕನ್ನಡ ರಂಗಭೂಮಿಗೆ “ಸಾಹಿತ್ಯ ಪ ರಿಷತ್ತಿ'ನೆಂಥ ಕೇಂದ್ರಸಂ 
ಆದರೆ, ಕರ್ನಾಟಕದ ವಿವಿಧ ಭಾಗಗಳಲ್ಲಿನ ಅನೇಕ ಸಂಸ್ಥೆಗಳು ಕೇಂದ್ರ 
ಕೆಲಸವನ್ನೇ ಹೀಗೆ ವಿಕೇಂದ್ರಿಕೃ ತರಾಗಿ ಸಾಧಿಸುತ್ತಿ ರುಪುದು ನೆಮ್ಮ ಸಾಂ: 
ಜೀವನಕ್ಕೆ ಒಂದು ಹೊಸದಾರಿ “ತೋರಿಸಿಕೊಡುವಂಥದು. 


ಸ್ಧ 
ಛು 
ಸಂಸ 





ವಿವರೆ ಹೀಗಿದೆ ; 
ಫೆಬ್ರವರಿ ] 
2 
3 
ತ್ಕ 
5 
0 
7 
8 
9 
10 
11 
1 12 


ಮೂಡಬಿದಿರೆ 
ಮಂಗಳೂರು 
ಮಂಗಳೂರು 
ಕಂಸರಗೋಡು 
ಸುಬ್ರಹ್ಮಣ್ಯ 
ಉಪ್ಪಿನಂಗಡಿ 
ಪುತ್ತೂರು 
ಬೆಳ್ಮಂಗಡಿ 
ಬೆಳಂಗಡಿ 
ವಿಟ್ಲ 
ಕುದುರೆಮುಖ 
ರಿಂದ 16 ರಜೆ 


ತಿರುಗಾಟ ಮೂರು 


17 
18 
19 
20 
21 
22 
23 
24 
25 
26 
27 
28 


ಶಿವಮೊಗ್ಗ 
ಶಿವಮೊಗ್ಗ 
ಕಡೂರು 
ಕಡೂರು 
ಕಡೂರು 
ರಜೆ 
ಬೆಂಗಳೂರು 
ಚಿಂತಾಮಣಿ 
ಚಿಂತಾಮಣಿ 
ಜರಗನಹಳಿ ಕ 
ಜಾಲಹಳ್ಳಿ 
ರಜೆ 


ನೀನಾಸಮ* ತಿರುಗಾಟ 89 ಪ್ರದರ್ಶನ ಕಾರ್ಯಕ್ರಮ 


ತಿರುಗಾಟ 89 ತಂಡದ ಪ್ರವಾಸದ ಉಳಿದ ಪ್ರದರ್ಶನ ಕಾರ್ಯಕ್ರಮ 


ಧಾಂಧೂಂ ಸುಂಟರಗಾಳಿ 
ತುಘಲಕ್‌ 

ಧಾಂ ಧೂಂ ಸುಂಟರಗಾಳಿ 
ತುಘಲಕ್‌ 

ಸಾಹೇಬರಂ ಬರುತ್ತಾರೆ 
ತುಘಲಕ್‌ 

ಸಾಹೇಬರು ಬರುತ್ತಾರೆ 
ಸೆಜುವಾನ್‌ ನಗರದ ಸಾಧ್ವಿ 
ಸಾಹೇಬರು ಬರುತ್ತಾರೆ 
ತುಫಲಕ್‌ 


ತುಫಲಕ್‌ 

ಸೆಜುವಾನ್‌ ನೆಗರದ ಸಾಧಿ 
ಸಾಹೇಬರು ಬರುತ್ತಾರೆ 
ತುಘಲಕ್‌ 

ಸೆಜುವಾನ್‌ ನಗರದ ಸಾಧಿ 


ಧಾಂ ಧೂಂ ಸುಂಟರಗಾಳಿ 
ಸಾಹೇಬರು ಬರುತ್ತಾರೆ 
ಸೆಜುವಾನ್‌ ನೆಗರದ ಸಾಧ್ವಿ 
ಸಾಹೇಬರು ಬರುತ್ತಾರೆ 
ಸಾಹೇಬರು ಬರುತ್ತಾರೆ 


ಮಾರ್ಚಿ 


ಏಪ್ಟಿಲ್‌ 


೦೦ ಇತಿ ಲಾ ಉ ಹು ಟು ಟು 


10 
11 
12 
13 
14 
15 
16 
17 
18 
19 
20 
21 
22 
23 
24 
25 
26 


07 


28 
29 
30 
31 


ಬೆಂಗಳೂರು 
ಬೆಂಗಳೂರು 
ಬೆಂಗಳೂರು 
ಬೆಂಗಳೂರು 
ತಿಪಟೂರು 
ತಿಪಟೂರು 
ನಾಗಮಂಗಲ 
ಚಾಮರಾಜನಗರ 
ಚಾಮರಾಜನಗರ 
ಚಾಮರಾಜನಗರ 
ಚಾಮರಾಜನೆಗರ 
ಮೆ ಈಸೂರು 
ಮೈಸೂರು 
ಮೆ ಘಸೂರು 
ಮೈಸೂರು 
ನಂಜನೆಗೂಡು 
ನಂಜನಗೂಡು 
ನಂಜನಗೂಡು 
ನಂಜನಗೂಡು 
ರಜೆ 

ಮಡಿಕೇರಿ 
ಮಡಿಕೇರಿ 

ರಕ್ಷಿದಿ 

ರಕ್ಷಿದಿ 

ಮೂಡಿಗೆರೆ 
ಮೂಡಿಗೆರೆ 

ಚಿಕ [ಮಂಗಳೂರು 
ಬೊಗಸೆ 
ಶ್ನಂಗೇರಿ 


ಲ 


ಶೆಂಗೇರಿ 


ಲ 


ಶ್ರ ೈ೦ಗೇರಿ 


ಬ 
ಕೊಪ್ಪ 


ಸಾಹೇಬರು ಬರುತ್ತಾರೆ 
ತುಘಲಕ್‌ 
'ಸೆಜುವಾನ್‌ ನಗರದ ಸಾಧ್ವಿ 
ಧಾಂ ಧೂಂ ಸಂಂಟರಗಾಳಿ 
ಸೆಜುವಾನ್‌ ನಗರದ ಸಾಧಿ 
ತುಘಲಕ್‌ 
ತುಘಲಕ್‌ 
ಸಾಹೇಬರು ಬರುತ್ತಾರೆ 
ತುಘಲಕ್‌ 
ಸೆಜುವಾನ್‌ ನಗರದ ಸಾಧ್ವಿ 
ಧಾಂ ಧೂಂ ಸುಂಟರಗಾಳಿ 
ಸಾಹೇಬರು ಬರುತ್ತಾರೆ 
ತುಘಲಕ್‌ 
ಸೆಜುವಾನ್‌ ನಗರದ ಸಾಧ್ವಿ 
ಧಾಂ ಧೂಂ ಸುಂಟರಗಾಳಿ 
ಸಾಹೇಬರು ಬರುತ್ತಾರೆ 
ತುಘಲಕ* 
ಸೆಜುವಾನ್‌ ನಗರದ ಸಾಧ್ವಿ ಹ 
ಧಾಂ ಧೂಂ ಸುಂಟರಗಾಳಿ 


ತುಘಲಕ್‌ 

ಧಾಂ ಧೂಂ ಸುಂಟರಗಾಳಿ 
ಸಾಹೇಬರು ಬರುತ್ತಾರೆ 
ಸೆಜುವಾನ್‌ ನಗರದ ಸಾಧ್ವಿ 
ತುಘಲಕ್‌ 

ಸೆಜುವಾನ್‌ ನಗರದ ಸಿಂಧ್ವಿ 
ತುಘಲಕ್‌ 

ಸಾಹೇಬರು ಬರುತ್ತಾರೆ 
ಸಾಹೇಬರು ಬರುತ್ತಾರೆ 
ತುಘಲಕ್‌ 

ಸೆಜುವಾನ್‌ ನಗರದ ಸಾಧ್ವಿ 
ತುಘಲಕ್‌ 


ಅಕ್ಬರ ಪ್ರಕಾಶನ 


ತೆ ಇತ್ತೀಚಿನ ಪ್ರಕಟಣೆಗಳು 
ನನ್ಮೆಲ್ಲರಿಗೂ ಒಂದೇ ಭವಿಷ್ಯ 
ವಿಶ್ವಪರಿಸರ ಸಮೀಕ್ಷೆ ಅನುವಾದ : ಡಾ. ಶಿವರಾಮ ಕಾರಂತ ಬ 
ರೂ, 12-00 


ತೇ 


ಸಮಾಜವಾದ ಜನತಂತ್ರ ಮತ್ತು ಕಮ್ಮೂನಿಸಂ 
ಬಾಪು ಹೆದ್ರೂರಶೆಟ್ಟಿ 
ರೂ. 22-00 


೫ 


ಇರುವುದೊಂದೇ ಭೂಮಿ 
ಪರಿಸರೆ ಚಿಂತನೆಗಳು-ದ್ವಿತೀಯ ಮುದ್ರಣ 
ಇ ನಾಗೇಶ ಹೆಗಡೆ 
ರೂ. 22-00 


ಜೀ 


ಬೆಳ್ಳಿ ನೀನು (ಕವನ ಸಂಕಲನ) 
ಡಾ. ಚಂದ್ರಶೇಖರ ಕಂಬಾರ 
ರೂ, 15-00 


೫ೇ 


ಸಿರಿ ಸಂಪಿಗೆ (ನಾಟಕ) 
ಡಾ. ಚಂದ್ರಶೇಖರ ಕಂಬಾರ 
ರೂ. 15-00 


ಸೂಚನೆ : ಲಭ್ಯವಿರುವ ಎಲ್ಲ ಪ್ರಕಟಣೆಗಳ ಪಟ್ಟಿಯನ್ನು ಬರೆದು ತರಿಸಿಕೊಳ್ಳೆ 
ಬಹುದು. ವಿ. ಪಿ. ಪಿ. ಕಳಿಸುವುದಿಲ್ಲ.. ಅಗತ್ಯೆ ಹಣ ಎಂ. ಓ. ಮಾಡಿದಲ್ಲಿ 
'' ಪುಸ್ತಕಗಳನ್ನು ನಮ್ಮ ವೆಚ್ಚದಲ್ಲಿಯೇ ರೆಕಾರ್ಡೆಡ್‌ ಡೆಲಿವರಿಯಲ್ಲಿ ಕಳಿಸಬಹುದಂ. 


110119 ೪೪1೪೮1೪)! (ಆಳ51೪5) ೧೮೦೦೨3೧ ಗಳ5ಳ೫!೫ 
1೦11೪1೧೨೬12 31೪/1564 ೬೦೩ (ಗಿ೦ಜ-೨೦೧1೪-ಸ೪/1-834) "11ರ 5/13 (5101! 


೨ಬ ರೀ26 £8ಂಜ೩ಣ : ೩೧೮೦೫ಂಜ “ಉಣ ಔ್ರೇಂ೦70೧ ಟೀಟೀಣಿ 
ಗ ಇ೦೫೮೦ಐ ಇ88 ಣುಣ ೫ಂಣ೧ 2 'ಊ೧ 83ಇ೮೪ ಳೂ “ಓದಗ : ಆಗೋಣ ಗಣ ೨8ಜಂಜ (1೧೧ಂಬಣ-ಗೈಜಟಣ 
_೪7-೦೫7೩ಹಿ) 94೧7ದ ಐಂಜಗಾ (೫೦೫ ೧672 /10[(6 8೨೮೩ (೧೬೮೬) ಊ ಉಟ; 20೫ಜಣುಲ ? 2೩2 


ಮಯಯ ಮು ಯಯ 


1115/76 
೦] 


ಆ ೧ 5೦.-೫[೦೦, 


